ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


ಮಾನ್ಯ ವಿಧಾನ ಪರಿಷತ್‌ ಸದಸ್ಯರಿಗೆ ಆಪ್ತ ಸಹಾಯಕರುಗಳನ್ನು ಒದಗಿಸುವ ನಿಯಮಗಳ ಕುರಿತು 


ಶ್ರೀಮತಿ ಎಸ್‌. ವೀಣಾ ಅಚ್ಚಯ್ಯ (ವಿಧಾನಸಭೆಯಿಂದ ಚುನಾಯಿತರಾದವರು):- 
801 (887) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಪ್ರಸ್ತುತ ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಿಗೆ ಒದಗಿಸುತ್ತಿರುವ ಎರಡು ಆಪ್ಪ ಸಹಾಯಕರ ಹುದ್ದೆಗೆ 
ಸಂಬಂಧಪಟ್ಟಿಂತೆ ಇರುವ ಆದೇಶ, ನಿಯಮ ಹಾಗೂ ಮಾನದಂಡಗಳ ಪ್ರತಿ ಒದಗಿಸುವುದು; 


(ಆ) ಸದಸ್ಯರು ಆಯ್ಕೆ ಮಾಡಿಕೊಂಡಿರುವ ನೋಡಲ್‌ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹಾಗೂ ನೋಡಲ್‌ 
ತಾಲ್ಲೂಕಿನ ತಹಶೀಲ್ದ್ಮಾರರು ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಿಗೆ ಆಪ್ಲ ಸಹಾಯಕರನ್ನು ಒದಗಿಸುವ 
ಶುರಿತು ಮಾನ್ಯ ಸದಸ್ಯರಿಂದ ಮನವಿ ಸ್ವೀಕೃತವಾದ ನಂತರ ಕೈಗೊಳ್ಳಬೇಕಾದ ಕ್ರಮಗಳೇಮ; 


(ಇ) ಜಿಲ್ಲಾಧಿಕಾರಿಗಳು ಆದೇಶ ಮಾಡುವ ಆಪ್ಪ ಸಹಾಯಕರಿಗೆ ಯಾವಲೆಕ್ಕ ಶೀರ್ಷಿಕೆಯಲ್ಲಿ ವೇತನ 
ಪಾವತಿಸಲಾಗುವುದು ಹಾಗೂ ಹೊರಗುತ್ತಿಗೆ ನೌಕರರನ್ನು ಆಪ್ತ ಸಹಾಯಕರನ್ನಾಗಿ ನೇಮಿಸದಂತೆ 
ಸದಸ್ಯರು ಕೋರಿದಾಗ ಆ ಜಿಲ್ಲೆಯಲ್ಲಿನ ಕಂದಾಯ ಇಲಾಖೆಯಲ್ಲಿ ಮಂಜೂರಾಗಿರುವ ಸಮನಾಂತರ 
ಹುದ್ದೆ ಖಾಲಿ ಇರಬೇಕು ಎ೦ಬ ನಿಯಮವೇನಾದರು ಇದೆಯೇ? 


